ಕರ್ನಾಟಕ ವಿಧಾನ ಪರಿಷತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


7 


ಶ್ರೀ ಹೆಚ್‌.ಎಂ.ರಮೇಶಗೌಡ 

(ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) 
25.03.2021 

ಮಾನ್ಯ ಮುಖ್ಯಮಂತ್ರಿರವರು 


ಪಕ್ಕೆ 


ಉತ್ತರ 


6] # ta 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 
ಅನೇಕ ಜನರು ಅಕ್ರಮವಾಗಿ ಸರ್ಕಾರಿ ಜಾಗಗಳಲ್ಲಿ 
ಮನೆಗಳನ್ನು ನಿರ್ಮಾಣ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದರೆ 
ಅವರುಗಳ ವಿರುದ್ಧ ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ಸಂಪೂರ್ಣ ವಿವರ ನೀಡುವುದು) 


ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅನೇಕ ಜನರು ಅಕ್ರಮವಾಗಿ 
ಸರ್ಕಾರಿ ಜಾಗಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿರುವುದು ಸರ್ಕರದ 
ಗಮನಕ್ಕೆ ಬಂದಿರುತ್ತದೆ. ಪ್ರಾಧಿಕಾರದಿಂದ ಭೂಸ್ಥಾಧೀನಪಡಿಸಿಕೊಂಡು 
ಬಡಾವಣೆ ರಚನೆ ಮಾಡಲು ಸಾಧ್ಯವಾಗದಿರುವ ವಸತಿ ನಿವೇಶನಗಳಲ್ಲಿ 
ದಿನಾಂಕ:28.05.2008 ಕ್ಕಿಂತ ಹಿಂದಿನಿಂದಲೂ ಅನಧಿಕೃತವಾಗಿ ಮನೆ 
ಕಟ್ಟಿಕೊಂಡು ವಾಸವಿರುವಂತಹ ಮನೆಗಳನ್ನು ಕರ್ನಾಟಕ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ;ಸಂವ್ಯಶಾಇ 52 ಶಾಸನ 2016, ದಿನಾಲಕ:28.05.2020 
(ಕರ್ನಾಟಕ ಅಧ್ಯಾದೇಶ ಸಂಖ್ಯೆ 10), ಸುಗ್ರೀವಾಜ್ಞೆ ಅನ್ವಯ ನಿಗಧಿತ ದರವನ್ನು 


--ಪಾವತಿಸಿಕೊಂಡು” ಸಕ್ರಮಗೊಳಿಸಲು" ಕ್ರಮಕೈಗೊಳ್ಳಲಾಗಿದೆ: `ಕೋವಿಡ್‌-19- 


ಮಹಾಮಾರಿ ಹಿನ್ನಲೆಯಲ್ಲಿ, ಮಾಡಲಾದ ಲಾಕ್‌ಡೌನ್‌ ಮತ್ತು ತದನಂತರದ 
ಪರಿಣಾಮಗಳಿಂದಾಗಿ, " ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶದಂತೆ 
ದಿನಾಂಕ:24.03.2020 ರಿಂದ 31.01.2021 .ರವರೆಗೆ ಯಾವುದೇ ಅನಧಿಕೃತ 


ನಿರ್ಮಾಣಗಳನ್ನು ನೆಲಸಮಗೊಳಿಸುವುದನ್ನು ನಿರ್ಭಂದಿಸಲಾಗಿತ್ತು. 
ಆದುದರಿಂದ ಕಟ್ಟಡ ತೆರವು ಕಾರ್ಯಾಚರಣೆ ಕೈಗೊಂಡಿರುವುದಿಲ್ಲ. 
ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿರುವಂತಹ 


ಪ್ರಕರಣಗಳನ್ನು ಗುರುತಿಸಿ ಅಂತಹ ಅಕ್ರಮ ಮನೆಗಳನ್ನು ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರದ ಕಾಯಿದೆ-1976 ರ ಸೆಕ್ಷನ್‌ 33(1) ರಂತೆ ನೋಟೀಸ್‌ 
ಮಾಡಿ ಸೆಕ್ಷ್‌ 332) ರನ್ವಯ 
ನೆಲಸಮಗೊಳಿಸಲಾಗುತ್ತಿದೆ ಹಾಗೂ ಇದೇ ಕಾಯಿದೆಯ ಸೆಕ್ಷನ್‌ 
ಮತ್ತು (2) ರಂತೆ ಒತ್ತುವರಿದಾರರನ್ನು 3 ವರ್ಷಗಳ ಜೈಲು ಕ್ರಕೆಗೆ 


ಒಳಪಡಿಸಲು ಸ್ಥಳೀಯ ಪೊಲೀಸ್‌ ಠಾಣೆಗಳಲ್ಲಿ FIR ದಾಖಲಿಸಲಾಗುತ್ತಿದೆ. 


ಅನಧಿಕೃತ ಕಟ್ಟಡಗಳನ್ನು 


33(A)0) 


ಜಾರಿ 


ಬಿಡಿಎ ವ್ಯಾಪ್ತಿಯಲ್ಲಿ ಅನೇಕ ಜನರು "ಬಿ.ಡಿ.ಎ 


ಪ್ಲಾನಿಂಗ್‌ ನಲ್ಲಿ (ಕ್ಲೆ ರಸ್ತೆ ಇದ್ದರೂ ಆ 
ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ 


ಮಾಡುತ್ತಿರುವುದು ಸರ್ಕಾರದ 
ಬಂದಿದೆಯೇ; ಬಂದಿದ್ದಲ್ಲಿ ಅವರುಗಳ ವಿರುದ್ಧ 
ಕೈಗೊಂಡ ಕ್ರಮಗಳೇನು? 


ಬೆಂಗಳೊರು`'ನಗರ "ಯೋಜನಾ `ಪ್ರೆಡೇಶದ ಅಭಿವೃದ್ಧಿಗಾಗಿ ಅನುಮೋದಿತ 


Revised Master Plan-2015 ರ ನಕ್ಷೆಯಲ್ಲಿ ರಸ್ತೆಗಳ ಮಾರ್ಗಗಳನ್ನು 


ತೋರಿಸಲಾಗಿರುತ್ತದೆ. RMP ಅಧಿಸೂಚನೆಗಿಂತ ಮುಂಚಿತವಾಗಿ 
ನಿರ್ಮಾಣವಾದ ಪ್ರದೇಶದಲ್ಲಿ ರಸ್ತೆಗಳನ್ನು ನಿರ್ಮಿಸಲು ಜಮೀನುಗಳನ್ನು 
ಹಾಗೂ ಅದರಲ್ಲಿ ಕಟ್ಟಡಗಳಿದ್ದಲ್ಲಿ ಅವುಗಳ ಸಮೇತ 


ಭೂಸ್ಥಾಧೀನಪಡಿಸಿಕೊಂಡು ನಿರ್ಮಿಸಬೇಕಾಗುತ್ತದೆ. ಭೂಸ್ಸಾಧೀನ ಮೆಚ್ಚ ಮತ್ತು 
ಕಾಮಗಾರಿ ವೆಚ್ಚ ಎರಡನ್ನೂ ಭರಿಸಿ ಪ್ರಾಧಿಕಾರದಿಂದ ಔಖP ರಸ್ತೆಗಳನ್ನು 
ನಿರ್ಮಿಸಲು ಸಾಧ್ಯವಾಗಿರುವುದಿಲ್ಲ. ಉದ್ದೇಶಿತ ಯೋಜನಾ ರಸ್ತೆ ಜಾಗದಲ್ಲಿ 


ಮನೆ ನಿರ್ಮಿಸಲು ಯಾವುದೇ ನಕ್ಷೆ ಮಂಜೂರಾತಿ ನೀಡಲಾಗುತ್ತಿಲ್ಲ. 


ನಅಇ 68 ಬಚೆಂಆಸೇ 2021 


(ಬಿ.ಎಸ್‌. ಯ ಯೊರಪ್ಪ) 
ಮುಖ್ಯಮಂತ್ರಿಗಳು 


